ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ ರಹಿತ ಪ್ರಶ್ನೆ 

ದಿನಾ೦ಕ: 24-03-2021 ಪುಶ್ನೆ ಸ೦ಖ್ಯೆ: 1780 (2004) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಯು.ಬಿ. ವೆಂಕಟೇಶ್‌( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ವಿಷಯ: ಸಿವಿಲ್‌ ಸೇವೆಗಳಲ್ಲಿ ಓ.ಬಿ.ಸಿ ವಿದ್ಯಾರ್ಥಿಗಳ ನೇಮಕಾತಿ ಕೊರತೆಯ ಕುರಿತು 

(ಅ) ರಾಜ್ಯ ಸಿವಿಲ್‌ ಸೇವೆಗಳಲ್ಲಿನ ಹುದೆಗಳಿ ಗೆ ನೇರ ನೇಮಕಾತಿಯಲ್ಲಿ ಇತರೆ 

ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳ ಕೊರತೆಯಿಂದ ಭರ್ತಿಯಾಗದೇ ಉಳಿದ ರಿಕ್ತ 


ಸ್ಥಾನಗಳನ್ನು ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಪರಿಗಣಿಸಲು ಯಾವ ದಿನಾಂಕದಂದು 
ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ ; (ಅದರ ಪ್ರತಿ ಒದಗಿಸುವುದು) 


(ಆ) ಸರ್ಕಾರ ಆದೇಶ ಹೊರಡಿಸಿದ ದಿನಾಂಕದಿಂದ ಎಷ್ಟು ಬ್ಯಾಕ್‌ಲಾಗ್‌ 
ಹುದ್ದೆಗಳನ್ನು ಗುರುತಿಸಲಾಗಿದೆ ; (ಪ್ರವರ್ಗವಾರು ವಿವರ ನೀಡುವುದು) 


(ಇ) ಈ ಪೈಕಿ ಎಷ್ಟು ಹುದ್ದೆಗಳನ್ನು ತುಂಬಲಾಗಿದೆ ; (ಪ್ರವರ್ಗವಾರು ವಿವರ 
ನೀಡುವುದು) 


(ಈ) ಹುದ್ದೆಗಳನ್ನು ಗುರುತಿಸಲು ವಿಳ೦ಂಬವಾಗಿರುವುದಕ್ಕೆ ಕಾರಣವೇನು; 


(ಉ) ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ತುಂಬಲು ವಿಳಂಬವಾಗುತ್ತಿರುವುದಕ್ಕೆ 
ಕಾರಣಗಳೇಮ ? 


